










OSMANIA UNIVERSITY 
LIBRARY 


| Call vo. M.4l-.6 eT 1. 


| ಒಲ! BOOK ನ ಭಾಸ ಹಿ ES ಬಾ? 








OU 198684 


UNIVERSAL 
[LIBRARY 
AdVddl | 
IVSHAINN 


ಕಂದನ ಕಾವ್ಯಮಾಲೆ 


ಸಂಪಾದಕ 
ಇವ ಮಃ ರಾಜರತ್ನಂ 





ರಾಮುನೋಹನ ಕಂಪೆನಿ 
ಬೆಂಗಳೊರು 


೧೯೩೩4| [ಮೂರಾಣೆ. 


ಕನ್ನಡ ನಾಡಿನ ಕಂದನಿಗೆ 


ಕನ್ನಡ ನಾಡಿನ ಕಂದ! 
ನಿನ್ನ ಕೊರಲಿಗಿದು ಚಂದ! 


ನಮ್ಮ ನಾಡಿನಲಿ ನಿಂದ 
ಕವಿಗಳ ಬೊಕ್ಕಸೆದಿಂದ 
ವಿನೆಗೆಂದಾರಿಪಿ ತಂದ 
ಕಾವ್ಯಮಾಲೆಯಿದು ಕಂದ! 


ಕನ್ನೆ ಡ ನಾಡಿನ ಕಂದ! 
ನಿನ್ನೆ ಕೊರಲಿಗಿದು ಚೆಂದ! 


(ಬಲ್ಲ ಹಕ್ಕುಗಳನ್ನೂ ಸಂಪಾದಕರು ಕಾದಿರಿಸಲಾಗಿದೆ.) 


ಮೊದಲ ಮಾತು 


ಮೈಸೂರಿನಲ್ಲಿ "ಶಿಶುವಿಹಾರ ' ಎಂಬ ಶಿಶುಗಳ ವಿಹಾರಸ್ಕಳವು 
ಒಂದು೦ಟು. ಅಲ್ಲಿಯ ಆಟಪಾಟಕ್ರಮದಲ್ಲಿ ಪದ್ಯಬೋಧೆಗೂ ಎಡೆ 
ಯುಂಟು. ಅದರಲ್ಲಿಯೂ ಅವರವರ ಒಪ್ಪಿಗೆಯ ಪದ್ಯಗಳನ್ನು ಅವ 
ರವರೇ ಆರಿಸಿ ಆಸ್ಚಾದಿಸುವ ಸ್ವಾತಂತ್ರ್ಯವು ಆ ಮಕ್ಕಳಿಗೆ ಉಂಟು. 
ಈಗ ಸದ್ಯದಲ್ಲಿ ಸುಮಾರು ಎಂಟೊಂಭತ್ತು ವರುಷ ವಯಸ್ಸಿಗೆ 
ಮಿಕ್ಕ ಮಕ್ಕಳು ಅಲ್ಲಿಲ್ಲ. ಆ ಮಕ್ಕಳು ಬಹುಮತದಿಂದ ಆರಿಸಿ ಸವಿದ 
ಕವನಗಳ ಕಲಿಕೆಯೇ ಈ “ ಕಂದನ ಕಾವ್ಯಮಾಲೆ.” ಎಂದರೆ ಈ 
"" ಕಂದನ ಕಾವ್ಯಮಾಲೆ 'ಯು ತಕ್ಕ ಒರೆಗಲ್ಲನ್ನು ಯಶಸ್ವಿಯಾಗಿ 
ತಟಹಾಯ್ದಿದೆ ಎನ್ನೆ ಬಹುದು. 

ಇಲ್ಲಿ ಕಾಣುವ ಕವನಗಳಲ್ಲಿ ' ಮೈಸೂರು , ನನ್ನ ಮನೆ 
"ದುಂಬಿ', " ಸಾಬೂನು ', " ಚಟಾಕಿ '--ಎಂಬಿವು ಅದೇ ಹೆಸರಿನ 
ದೀರ್ಪಕವನಗಳಿಂದ ಶಿಶುಗಳಿಗೆ ಸುಟಿಯೆಂದು ಕಂಡ ಭಾಗಗಳನ್ನು 
ಎತ್ತಿ ಬಂದುವು. "ಕರ್ಣಟಕೆದ ಕಾಳಿಂಗ 'ವು " ಗೋವಿನ ಕತೆ'ಯ 
ಆದಿಭಾಗ. ಮಿಕ್ಕಪೆಲ್ಲ್ಸವೂ ಇದ್ದಂತೆಯೆ ಇದೆ. 

ತಮ್ಮ ತಮ್ಮ ಕವನಗಳನ್ನು ಹೀಗೆ ಬಳಸಲು ಅನುಮತಿಯಿತ್ತ 
ಶ್ರೀಯುತರುಗಳಾದ ಶಿವರಾಮ ಕಾರಂತ, ರಾಜರತ್ನಂ, 
" ಹೊಯಿಸಳ ', ಮಚ್ಚಿಮಲೆ ಶಂಕರನಾರಾಯಣರಾವ್‌, "ಕಲಾ 
ಕುಮಾರ ', ಎಂ. ವಿ. ಸೀತಾರಾಮಯ್ಯ, ಕ ಶ್ರೀ ' ಕೆ. ವಿ. ಪುಟ್ಟಪ್ಪ, 

೩ 


ಜಿ. ಎನ್‌. ಲಕ್ಷ್ಮಣ ಪ್ಲೆ, ಜಿ. ವಾಸುದೇವರಾವ್‌, ದಿನಕರ 
ದೇಸಾಯಿ, " ಅಂಬಿಕಾತನಯದತ್ತ ', ಹೇಜಾವರ ಸಹಾಶಿವರಾವ್‌ 
ಮತ್ತು ಎಲ್‌. ಗುಂಡಪ್ಪ- ಇವರಿಗೆ ನಾನು ಚಿರಯಣ್‌. ಅಲ್ಲದೆ 
‘ ಕವಿತಿಪ್ಯ 'ರ " ಹಾವಿನ ಹಾಡಿ 'ಗಾಗಿ ಬಾಸೆಲ್‌ ಮಿಪನ್‌ ಅಧಿಕಾರಿ 
ಗಳಿಗೂ, ಶ್ರೀಮಾನ್‌ ದೊಡ್ಮೇರಿ ವೆಂಕಟಗಿರಿರಾಯರ ಸಂಗ್ರಹ 
ಗಳಿಗಾಗಿ ಅವರಿಗೂ, " ನಕ್ಷತ್ರ "ಬಿಡುವ 'ಗಳಿಗಾಗಿ ಮೈಸೂರು 
ವಿದ್ಯಾಭ್ಯಾಸದ ಇಲಾಖೆಯ ಡಿರೆಕ್ಕರವರಿಗೂ ನಾನು ಕೃತಜ್ಞ ನು. 
ಉಳಿದ " ಹಳೆಯ ಹಾಡು 'ಗಳು ನಾಡಿನ ಸ್ವತ್ತೆಂಬ ಭಾವನೆಯು 
ತಪ್ಪಾಗಿದ್ದಲ್ಲಿ, ಆ ಸಂಬಂಧಿಸಿದವರಿಗೂ ನನ್ನ ಕೃತಜ್ಞತೆಗಳು 
ಈ ಮೂಲಕ. 

ಹೀಗೆ ಕನ್ನಡ ನಾಡಿನ ಕಂದಗಳಿಗೆ ಈ ಪುಟ್ಟ ರಸಗವಳವನ್ನು 
ಅಣಿಮಾಡಲು ನೆರವಾದವರೆಲ್ಲರಿಗೂ ಆ ಕಂದಗಳ ಪರವಾಗಿಯೂ 
ವಂದಿಸುತ್ತೇನೆ. 


PMR ಹಾ ವ 
೧೬೬೦ * 


ಮೈಸೂರು ನಗರ. 


ಖಿ 


ಟ್‌ 3 


ಕಣು ! ಹಣು ! 
ನಾ ನ 


ಹೂವಾಡಿಗಿತಿ 
ಆ 


ಹಾವಿನ ಹಾಡು 
ಡೊಂಕು ಬಾಲದ ನಾಯಕರು pe ಕ 


ವಿವರ 


ಹಾಲಿಗೊಂದು ಕಾಸು.... 


೨ ೨ ಎ 9H. 
ಒಬ. ೂಂ ಬೊ, ೨9೨9೨99 ೨೪99 
ಬ ಆ 


ಜಿ 


fo 


fo 


CG G 


೩೦. 


೩೨. 
೩೩. 
೩೪. 
೩.೨5. 
೩೬. 


೩ಲಿ, 


ಬಕ 


ಗುರು ಸಃ 
ಮಂಗನ ಮದುವೆ 
ಹೂದೋಟದಲ್ಲಿ 
ಹುಣ್ಣಿ ಮೆ ಹಪ್ಪಳ 
ಆಂಚೆಯವನು 
ಚಳಿಯಪ, ಚಳಿರೊ 
ಹರಿ ಮರಿ ನಾಯಿ 
ಗಡಿಯಾರ 


ಕರ್ಣಾಟಕದ ಕಾಳಿಂಗ... 


ಒಗಟು... 
ಚಳಿಯಪ್ಪ ಚಳಿರೊ 
ಮಕ್ಕಳಾಟ 
ಚಳಿಯಪ್ಪು ಚಳಿರೊ 
7 2 1೮ 883 

ಪುಟ್ಟಿ ಹಕ್ಕಿ 
ಸಾಬೂನು 
ಚಟಾಕಿ 
ನಕತ್ಮ,.., 


ಜು 


ಸಣುಭ್ರಿ 


9999 9999 ೨೮೪೪99 


9999 


ಇಪ 
ಇಲಿ 


ತಾರಕ್ಷ ಬಿಂದಿಗೆ (ಹಳೆಯ ಹಾಡು) 


ತಾರಕ್ಗ ಬಿಂದಿಗೆ 
ನೀರಿಗೆ ಹೋಗುವ 
ತಾರೇ ಬಿಂದಿಗೆಯ 
ಬಿಂದಿಗೆ ಒಡೆದರೆ 
ಒ೦ದೇ ಕಾಸು 
ತಾರೇ ಬಿಂದಿಗೆಯ. 


ಅಸಾ ಸಸಾಘವಾಾಿಸಾ ಯಾನಾ ಾಖಾಮಾಾಾಾ-ಸನಾಷನಾರ್ನಂಯಂಹಾಬಹಾಹ 


ಹಾಲಿಗೊಂದು ಕಾಸು (ಹಳೆಯ ಹಾಡು) 


ಹಾಲಿಗೊಂದು ಕಾಸು 
ಮೊಸರಿಗೊಂದು ಕಾಸು 
ಬೆಣ್ಣಿ ಗೊಂದು ಕಾಸು 
ತುಪ್ಪ ಕ್ಹೂಂದು ಕಾಸು 
ಚಿಕ್ಕಪ್ಪ ಕೊಟ್ಟ ಕಾಸು 
ಪುಕಸಟ್ಟೆ ಹೋಯ್ತು, 
ಮಾವಯ್ಯ ಕೊಟ್ಟ ಕಾಸು 
ಮಾಯವಾಗೆ ಹೋಯ್ತು. 


ಈಖಸಾಾಾಯುವಾಯತರಾಯಸನಸಮಲನಖಘಪಾ ಲಡರಾಲಲುದಬರನುಖಳಿೂಣಿಡರಯೂವಾರಿ 


೭ 


ಹಣು! ಹಣು! (ಶಿನರಾನು ಕಾರಂತ) 
ಜು € 


ಹಣ್ಣು ಹಣ್ಣು |! ಮಾವಿನ ಹಣ್ಣು | 
ಮಕ್ಕಳ ಬಾಯಿಗೆ ಬಾಳೇ ಹಣ್ಣು ! 
ಹೆತ್ತವರ ಬಾಯಿಗೆ ಹಲಸಿನ ಹಣ್ಣು 
ಮುದುಕರ ಬಾಯಿಗೆ ಹಾಗಲ ಹಣ್ಣು 

ಕಣು ಮುಚು! 

೧ ಚ 

ಬಾಯಿ ಬಿಚ್ಚು ! 

ಅಕ್ಷಿ ನುಚ್ಚು! 

ನೀ ಬರಿ ಹುಚ್ಚು | 


ಬ ವ ವಿನಾ 


ಬೊಬೊಬಭೋಂ೦ ಬೊಮ್ಮ (ಶಿನರಾಮ ಕಾರಂತ) 
ಬು 


ಬೊಬ್ಬೊಭೋಂ ಬೊಮ್ಮ 
ಬಂತೊಂದು ಗುಮ್ಮ 
ಶೀತ ಅದರೆ ಕಮ್ಮ 
ಹುಟ್ಟಿಸಿದನು ಬೊಮ್ಮ 
ನೀನೆ ನೆನ್ನೆ ತಮ್ಮ 
ಕೇಳುವರಿಲ್ಲ ನಮ್ಮ 
ಲಾಗ ಹೊಡಿಯೊ ತಿಮ್ಮ 
ಬೊಬ್ಗ್ಬೊಭಬೋಂ ಬೊಮ್ಮ. 


ಆ 


ಬಳೆ 


(ಜಿ. ಸಿ. ರಾಜರತ್ನಂ) 


ಬಳೇ ಬೇಕ ಬಳೆ! 
ತೊಡುವಿದಕೆ ಬಳೆ ! 
ಕ್ಲಯಿಗೊಳೆ 
ಎ ೪ 
ಗಾಜುಬಳೆ ! 
ಬಳೇ ಬೇಕ ಬಳೆ! 


ಬಳೇ ಬೇಕ ಬಳೆ! 
ತಿನುವುದಕೆ ಬಳೆ! 
ಬಾಯಿಗೊಳ್ಳೆ 
ಕೋಡುಬಳೆ ! 
ಬಳೇ ಬೇಕ ಬಳೆ! 


ಬಳೇ ಬೇಕೆ ಬಳೆ! 

ತರಹವಾರಿ ಬಳೆ ! 
ಗಾಜುಬಳೆ | 
ಕೋಡುಬಳೆ ! 

ಬಳೇ ಬೇಕ ಬಳೆ! 


ಚೆಂದು ಮಾಮ (" ಹೊಯಿಸಳ) 


ಬಾ ಬಾ ಚೆಂದು ಮಾಮ 
ಮುತ್ತುಕೂಡು ಬಾ. | ಪಲ್ಲವಿ! 


ಕಬ್ಬು ಹೆಚ್ಚಿ ತಿರುಳೇ ಕೊಡುವೆ 
ಮಾವು ಹೆಚ್ಚಿ ವಾಟೇ ಕೂಡುವೆ. lol 


ಕೌಲಿ ಹಾಲ ಕರೆಯಿಸಿ ಕೊಡುವೆ 
ಹಾಲು ಕುಡಿಯೆಲು ಬಟ್ಟಲು ಕೊಡುವೆ. ॥೨॥ 


ತುಪ್ಪದ ದೀಪ ಹಚ್ಚಿ ಇಡುವೆ 
ಪುಟ್ಟ ಪುಸ್ತಕ ಓದಲು ಕೊಡುವೆ. lal 


ಆಟದ ಸಾಮಾನೆಲ್ಲ ಕೊಡುವೆ 
ನಿನ್ನೆ ಸಂಗಡ ಅಡುತಶಲಿರುವೆ. |] 


ದೆನದೇವಿ (ದೊಡ್ಡೇರಿ ನೆಂಕಟಿಗಿರಿರಾಯರ ಸಂಗ್ರಹ) 


ಮೆಕ್ಕಳು ಮನೆತುಂಬಿ ಕೊಟ್ಟಿಗೆಲಿ ಕರುತುಂಬಿ 
ಗರತಿಯ ಕೈಲಿ ಬಳ ತುಂಬಿ. ಇದ್ದರೆ 
ಬರುವೆಕಾಣಿಂದಳು ಧನದೇವಿ. 


೧೦ 


ತುತೂರಿ 


(ಜಿ. ಪಿ. ರಾಜರತ್ನಂ) 


ಬಣ್ಣದ ತಗಡಿನ 
ತುತ್ತೂರಿ 

ಕಾಸಿಗೆ ಕೊಂಡನು 
ಶಸ್ತೊರಿ. 


ಸರಿಗಮ ಪಧವನಿಸ 
ಊದಿದನು 

ಸನಿಧಪ ಮಗರಿಸ 
ಊದಿದನು. 


ತನಗೇ ತುತ್ತುರಿ 
ಇದೆಯೆಂದ 

ಬೇರಾರಿಗು ಅದು 
ಇಲ್ಲಂದ. 


ಕಸ್ತುರಿ ನಡೆದನು 
ಬೀದಿಯಲಿ 

ಜ೦ಭದ ಕೋಳಿಯ 
ರೀತಿಯಲಿ, 


೧೧ 


ತುತ್ತುರಿಯೂದುತ 
ಕೊಳದ ಬಳಿ 

ನಡೆದನು ಕಸ್ತುರಿ 
ಸಂಜಿಯಲಿ. 


ಜಾರಿತು ನೀರಿಗೆ 
ತುತ್ತೂರಿ 

ಗಂಟಲು ಕಟ್ಟಿತು 
ನೀರೂರಿ, 


ಸರಿಗಮ ಊದಲು 
ನೋಡಿದನು 

ಗಗಗಗ ಸದ್ದನು 
ಮಾಡಿದನು. 


ಬಣ್ಣವು ನೀರಿನೆ 
ಪಾಲಾಯ್ತು 

ಬಣ್ಣ ದ ತುತ್ತುರಿ 
ಬೋಳಾಯ್ತು. 


೧೨ 


ದೊಡವರು 
(ಶಿ 


ಬಣ್ಣದ ತುತ್ತುರಿ 
ಹಾಳಾಯ್ತು, 

ಜ೦ಭದ ಕೋಳಿಗೆ 
ಗೋಳಾಯ್ತು. 


ಇಸಾಕುಸಹಾಸಾಸೂಾಾಸಾಾ-ಾಯನಾಸಾ,.ಆಹ ಯಾ ಖಾ 


(ಹೊಯಿಸಳ) 


ದುಡ್ಡು ಬಟ್ಟೆಯಿಂದ 
ದೊಡ್ಡವರಾದೋದಿಲ್ಲ ! 
ದೊಡ್ಡ ಕಲಸ ಮಾಡಿ 
ದೊಡ್ಡವರಾದೋರ್ನ್ಲ ! 


ಮೈಯ ಬಣ್ಣದಿಂದ 
ದೊಡ್ಡವರಾದೋರಿಲ್ಲ! 
ದೊಡ್ಡ ಗುಣವಿದ್ದು 
ದೊಡ್ಡವರಾದೋರಲ್ಲ! 


(ಬಂಗಾಳಿಯಿಂದ) 


೧೩ 


ಕಡಲೆ ಪುರಿ (ಜಿ. ಪಿ. ರಾಜರತ್ನಂ) 
ಪುರಿ ! ಪುರಿ! ಕಡಲೆ ಪುರಿ! 
ಗರಂ ಗರಂ ಕಡಲೆ ಪುರಿ! 
ಎಲ್ಲ ಬನ್ನಿ! 
ತೆಗೆದು ತಿನ್ನಿ ! 
ಗರಂ ಗರಂ ಕಡಲೆ ಪುರಿ! 
ಕಾಸಿಗೊಂದು ಸೇರು ಪುರಿ! 


ಬಿಸಿ ಬಿಸಿ ಕಡಲೆ ಪುರಿ! 
ಕರಂ ಕುರಂ ಕಡಲೆ ಪುರಿ! 
ಕೂಬರಿ ಇಬ್ಬ! 
ಇದೆ ಬೆಲ್ಲ! 
ತಿನ್ನಿ! ತಿನ್ನಿ! ಕಡಲೆ ಪುರಿ! 
ಕಾಸಿಗೊಂದು ಸೇರು ಪುರಿ! 


ಮಕ್ಕಳಿಗೆ ತಕ್ಕ ಪುರಿ | 
ಗರಂ ಗರಂ ಕಡಲೆ ಪುರಿ! 
ಕಾಸೆ ಬೇಡ! 
ತಿಂದು ನೋಡಿ! 
ಬಿಸಿ ಬಿಸಿ ಕಡಲೆ ಪುರಿ! 
ಕಾಸಿಗೊಂದು ಸೇರು ಪುರಿ! 


೧೪ 


ಬೆಣ್‌ ಕಳ (ಮುಚ್ಚಿ ಮಲೆ ಶಂಕರನಾರಾಯಣರಾವ್‌) 
ಣ ೪ 


ಬಂದ ಕುಳ್ಳ 
ಬೆಣಿ ಕಳ. 
£೦ ೪ 
ಅತ್ತ, ಇತ್ತ ಸುತ್ತ ಮುತ್ತ 
ನೋಡಿಕೊಂಡ, ಬೆಣ್ಣಿ ಕಳ್ಳಿ. 
ಅಲ್ಲ ನಿಂತ 
ಇಲ್ಲ ನಿಂತ, 
ಹಾಗೆ ನಿಂತ 
ಹೀಗೆ ನಿಂತ, 
ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು, 
ನಿಂತು ನಿಂತು ಕಿವಿಯ ಕೂಟ್ಟು, 
ಬೆಶ್ಶಿನಂತ ಕಣ್ಣು ಬಿಟ್ಟು, 
ಮುಂದೆ ಹೋದ 
ಹಿಂದೆ ಸರಿದ; 
ಬಂದ ಕುಳ್ಳ 
ಬೆಣ್‌ ಕಳೆ, 
ಣಿ ಲ್ಯ 


೧೫ 


ಅಜ್ಜಿ ಇಟ್ಟ 
ಮಡಿಕೆ ಬಳಿಗೆ 
ಬಂದು, ಬೆಣ್ಣಿ ಕಂಡು ಒಳೆಗೆ, 
ದೂರದಿ೦ದ ಬಗ್ಗಿ ಕೆಳಗೆ, 
ಕ್ಯಯೆನಿಕ್ಕಿ, 
ಮುದೆ ಹಕ್ಕಿ 
ಸಾ ಡಿ 
ಎಲ್ಲ ಮುಕೈ್ಚಿ, 
ಬೆರಳ ನೆಕ್ಕಿ, 
ಮಿಣುಕು ಮಿಣುಕು ಕಣ್ಣು ಮಾಡಿ, 
ಹಿಂದೆ ಮುಂದೆ ನೋಡಿ ನೋಡಿ, 
ನೆಗುತ ನಗುತ ಹೋದ ಓಡಿ. 
ಹೋದ ಕುಳ್ಳಿ 
ಬೆಣ್‌ ಕಳ. 
€ ೪ 


ದರಾ ಲಾರಾ 


ಚಿಳಿಯಪ ಚಳಿರೊ (" ಕಲಾಕುಮಾರ') 


ಚಳಿಭಾವ ಬಂದ. ಮಲ್ಲೆ ಹೂವ್ನೆ ತಂದ 
ಗಾಳಿಮಾವ್ನೆ ಜತೆಗೆ _ಕಂಪನೆಲ್ಲ ಕಳಿಸ್ಟೆ 
ಚೆಳಿಯಪ್ಪ ಚಳಿರೊ! ಚಳಯಮ್ಮ ಚಳರೂ! 


೧೬ 


ಇರುವೆ (ಎಂ. ನಿ. ಸೀತಾರಾಮಯ್ಯ) 


ಇರಿ ಚಡ ಭರ ಜರ! 
ಎಲ್ಲೆ ಲ್ಲೂ ಇರುವೆ! 
ಎಲ್ಲಿ ನೋಡಿದರು ನೀನಿರುವೆ | 


ಸಕ್ಕರೆ ಡಬ್ಬವ ತೆಗೆದರೆ ಇರುವೆ! 

ಅಕ್ಕಿಯೆ ಮೂಟೆಯಲಲ್ಲೂ ಇರುವೆ! 
ಬೆಲ್ಲದ ಅಚ್ಚನು ಮುತ್ತಿರುವೆ ! 
ಕಲು ಸಕ್ಕರೆಯ ಸುತ್ತಿರುವೆ! 
ಎಲ್ಲಿ ನೋಡಿದರು ನೀನಿರುವೆ! 


ತುಪ್ಪದ ಗಡಿಗೆಯ ಮನೆ ಮಾಡಿರುವೆ! 

ಹಪ್ಪಳ ಸಂಡಿಗೆಯನು ಕೊರೆದಿರುವೆ ! 
ಹಾಲಿನ ಒಳಗೂ ನೀನಿರುವೆ! 
ಕಾಫಿಯೆ ಒಳಗೂ ನೀನಿರುವೆ | 


ಎಲ್ಲಿ ನೋಡಿದರು ನೀನಿರುವೆ! 


ಇದುವ ಇರುವ! ಇದುವ! ಇದಾವ! 
ಎಲ್ಲೆ ಲ್ಲೂ ಇರುವೆ | 
ಎಲ್ಲಿ ನೋಡಿದರು ನೀನಿರುವೆ! 


೧೭ 


(ಹೊಯಿಸಳ) 


ತಟ್ಟೇ! ನಾನೊಂದು ತಟ್ಟೆ ! 
ಮಾಯಾ ಕೈಲಿ ತಿಂಬ್ಲೋ ತಟ್ಟೆ ; 
ಬಾಬೂ ಕೈಲ ಉಂಬೋ ತಟ್ಟೆ; 
ಭಾವನ ಕೈಲ ಹೂವಿನ ತಟ್ಟೆ ; 
ಅಕ್ಕನ ಕೈಲ ದಾನದ ತಟ್ಟೆ ; 
ತಟ್ಟೇ ! ನಾನೊಂದು ತಟ್ಟೆ ! 


ಹೂವಿನೆ ವಾಸನೆ ಬೇಡ್ಕು ನನಗೆ ; 

ತಿಂಡಿಯ ಸವಿಯು ಇರಲ್ಕೆ ನಿಮಗೆ ; 

ಹೊತ್ತ ಕೂಲೀ ಬೇಡ ನನ್ನಯ್ಯ ; 

ಕೂಟ್ಟ ಪುಣ್ಯ ನಿಮಗಿರಲವ್ವ ; 
ಊಳಿಗದಲ್ಲಿ ಹೊಳೆ ಹೊಳೆವೆ! 
ಅಲಸೈದಲ್ಲ ಹೂಲಸಿಡುವೆ ! 

ತಟ್ಟೇ! ನಾನೊಂದು ತಟ್ಟೆ | 

ತಟ್ಟೇ! ನಾನೊಂದು ತಟ್ಟೆ ! 


೧೮ 


ಮೆಸೂರು 
ತಿ 


ನಿಮ್ಮ ನನಡಾವುದು? 
ಮೈಸೊರು. 
ವಿಮ್ಮೂರದಾವುದು? 
ಮೈಸೊರು. 
ನ್ನಡದ ಕಣ್ಣ ಡು, 
ಮೈಸೂರು. 
ಕನ್ನಡಿಗನುಸಿರದು, 
ಮೈಸೂರು. 
ಚಿನ್ನದ ನಾಡದು, 
ಮೈಸೊರು. 
ಗಂಧದ ಗುಡಿಯದು, 
ಮೈಸೂರು. 
ವೀಣಿಯ ಬೆಡಗದು, 
ಮೈಸೊರು. 
ನಾಲುವುಡಿ ಕೃಷ್ಣನೆ 
ಮೈಸೂರು. 





೧೯ 


ಸಂತಂಮಣ (" ಹೊಯಿಸಳ) 
ತ್ರಿ 


ಕಲ್ಯಾಣಶೇವೆ__ಜೇಬಿನ ಬುಡದಲಿ 

ಪುಚ್ಟಾಣಿ ಪುರಿಯು- -ಮೇಲೊಂದಿಪ್ಪು 

ಗೋಲೀ ಬಳಪ. -ಮತ್ತೊಂದಿಪ್ಪು 
ಬಂದ, ಬಂದ, ಸಣ್ಣ ತಮ್ಮಣ್ಣ ಸ 


ಪಠಾಸು ಪೆಟ್ಟು -ಒಳಜೇಬಲ್ಲಿ 

ಕಾಸಿನೆ ಸಾಲು--ಕಳ್ಳ ಜೇಬಲ್ಲಿ 

ಚೆಂಡು ದಾಂಡು- ಎಡಬಲದಲ್ಲಿ 
ಬಂದ, ಬಂದ, ಸಂತಂಮಣ್ಯ. 


ಅಮ್ಮನ ಹಾರ--ಉಬ್ಬದ ಎದೆಗೆ 

ಬಿದಿರಿನ ಕೊಳಲು-- ಗೆಜ್ಜೆಯ ಒಳೆಗೆ 

ಹದ್ದಿನ ರೆಕ್ಕೆ--ಎತ್ತಿದ ತಲೆಗೆ 
ಬಂದ, ಬಂಥ, ಸಣ್ಣ ತಮ್ಮಣ್ಣ ತ 


ಕತ್ತುರಿ ಚಂದ್ರ--ಹಣಿಯಲ್ಲಿಹುದು 

ಸಂಜೆಯ ಶುಕ್ರ--ಕಣ್ಣಲ್ಲಿಹುದು 

ಬೆಳುಬೆಳ್ಳಂಗಳುಗಲ್ಬದ ಮೇಲೆ 
ಬಂದ, ಬಂದ, ಸಂತಂಮಣ್ಣ | 


೨೦ 


ಮೊದಲನೆ ಮಾತು--ಹೂವಿನ ಮುತ್ತು 

ಮರುಮಾತಾಡಲು--ಸಿಡಿಲು ಗುಡಗು 

ಮೂರನೆ ಬಾರಿಗೆ-ಅನೆಕಲ್ಮಳೆಯು 
ಬಂದ, ಬಂದ, ಸಣ್ಣ ತಮ್ಮಣ್ಣ. 


ಬಾರೊ, ಬಾರೊ, ಸಿಡಿಲಿನ ಮರಿಯೆ! 

ಬಾರೊ ನಾಡಿನ ಸುಂಟರಗಾಳಿ | 

ತೋರೊ ಸಿರಿಮೊಗ, ತುಂಟರ ಗುರುವೆ! 
ಬಂದ, ಬಂದ, ಸಂತಂಮಣ್ಣ | 


ಹೊವಾಡಿಗಿತಿ (ಎಂ. ನಿ. ಸೀತಾರಾಮಯ್ಯ) 


ಹೂವನು ಮಾರುತ 
ಹೂವಾಡಿಗಿತ್ತಿ 
ಹಾಡುತ ಬರುತಶಿಹಳು. 
ಘಮಪಫಘೆಮ ಹೂಗಳು 
ಬೇಕೇ ಎನುತ 
ಓಡುತ ಬರುತಿಹಳು. 


ವಿ೧ 


ಬಿಳುಪಿನ ಮಲ್ಲಿಗೆ 
ಹಳದಿಯ ಸಂಪಿಗೆ 
ಹಸುರಿನೆ ಹೊಸೆ ಮರುಗ 
ಹಾಕಿ ಕಟ್ಟಿರುವೆ 
ಬೇಕೇ ಎನುತ 
ಹಾಡುತ ಬರುತಿಹಳು. 


ಹೊಸ ಸೇವಂತಿಗೆ 
ಹೂಸ ಇರುವಂತಿಗೆ 
ಅರಿಸಿನ ತಾಳೆಯಿದೆ. 
ಅಚ್ಚೆ ಮಲ್ಲೆಯಲಿ 
ಪಚ್ಚೆ ತೆನೆಗಳು 
ಸೇರಿದ ಮಾಲೆಯಿದೆ. 


ಕಂಪನು ಚೆಲ್ಲುವ 
ಕೆಂಪು ಗುಲಾಬಿ, 
ಅರಳಿದ ಹೊಸೆ ಕಮಲ; 
ಬಿಳುಪಿನ ಜಾಜಿ 
ಹಳದಿಯ ಜಾಜಿ 
ಅರಳಿದ ಬಿಳಿ ಕಮಲ. 


೨.೨ 


ಬಗೆ ಬಗೆ ಹೂಗಳು 
ಬೇಕೇ ಎನುತ 
ಹಾಡುತ ಬರುತಿಹಳು 
ಹೂವನು ಮಾರುವ 
ಹೂವಾಡಿಗಿತ್ತಿ, 
ಓಡುತ ಬರುತಿಹಳು. 


ನನ್ನ ಖು (ಕೆ. ನಿ. ಪುಟ್ಟಪ್ಪ) 


ಮನೇ ಮನೇ ಮುದ್ದು ಮನೇ 
ಮನೇ ಮನೇ ನನ್ನೆ ಮನೇ! 


ನನ್ನ ತಾಯಿಯೊಲಿದ ಮನೆ, 

ನನ್ನ ತಂದೆ ಬಳೆದ ಮನೆ; 
ನನ್ನ ಗೆಳೆಯರೊಡನೆ ಕೂಡಿ, 
ಮುದ್ದು ಮಾತುಗಳನು ಅಡಿ, 
ಮಕ್ಕಳಾಟಗಳನು ಹೂಡಿ 

ನಾನು ನಲಿದ ನನ್ನ ಮನೆ, 


ವಿತ್ಗಿ 


ತಾಯಿ ಮುತ್ತುಕೊಟ್ಟ ಮನೆ, 
ತಂದೆ ಎತ್ತಿಕೊಂಡ ಮನೆ; 
ಮನೆಗೆ ಬಂದ ನೆಂಟರೆಲ್ಲ 
ಕೂಗಿ ಕರೆದು, ಕೊಬರಿ ಬೆಲ್ಲ 
ಗಳನು ಕೊಟ್ಟು, ಸವಿಯ ಸೊಲ್ಲ 
ನಾಡುತಿದ್ದ ನನ್ನೆ ಮನೆ! 


ನಾನು ಬಿದ್ದು ಎದ್ದ ಮನೆ, 

ಮೊದಲು ಬೆಳಕು ಕಂಡ ಮನೆ; 
ತಿಪ್ಪ ತಿಪ್ಪ ಹಜ್ಜೆ ಯಿಟ್ಟು, 
ಬಿಸಿಲ ಕೋಲು ಹಿಡಿದು ಬಿಟ್ಟು, 
ತಂಗಿ ತಮ್ಮರೊಡನೆ ಪಿಟ್ಟು 

ತಿಂದು ಬೆಳೆದ ನನ್ನ ಮನೆ! 


ಮೊದಲ ಮಿಂಚು ಹೊಳೆದ ಮನೆ, 

ಮೊದಲ ಗುಡುಗು ಕೇಳ್ದ ಮನೆ; 
ಮೊದಲ ಮಳೆಯು ಕರೆದು ಕರೆದು, 
ಹೆಂಚೆ ಮೇಲೆ ಸದ್ದು ಹರಿದು, 
ಮಾಡಿನಿಂದ ನೀರು ಸುರಿದು, 

ಬೆರಗನಿತ್ತ ನನ್ನ ಮನೆ! 


೨೪ 


ಹಾವಿನ ಹಾಡು (" ಕನಿಶಿಷ್ಯ') 


ನಾಗರ ಹಾವೆ! ಹಾವೊಳು ಹೂವೆ! 
ಬಾಗಿಲ ಬಿಲದಲಿ ನಿನ್ನೆಯ ಠಾವೆ? 
ಕೈಗಳ ಮುಗಿವೆ, ಹಾಲನ್ನೀವೆ 
ಬಾಬಾಬಾಬಾಬಾಬಾಬಾಬಾ. 


ಹಳದಿಯ ಹಡೆಯನು ಬಿಚ್ಚೋ ಜೇಗಾ! 
ಹೊಳೆಪಿನೆ ಹೊಂದಲೆ ತೂಗೋ, ನಾಗಾ! 
ಕೂಳಲನ್ನೂದುವೆ ಲಾಲಿಸು ರಾಗಾ! 
ನೀನೀನೀನೀನೀನೀನೀ ನೀ. 


ಲೆ ನಾಗಣ್ಣ, ಹೇಳೆಲೊ ನಿನ್ನಾ 
ತಲೆಯಲಿ ರನ್ನವಿಹ ನಿಜವನ್ನಾ ! 
ಬಲು ಬಡವಗೆ ಕೂಪ್ಪರಿಗೆಯ ಚಿನ್ನಾ ! 
ತಾತಾತಾತಾತಾತಾತಾತಾ. 


ಬರಿಮ್ಯು ತಣ್ಣ ಗೆ ಮನದಲಿ ಬಿಸಿ ಹಗೆ 

ಉರಡೆಳೆ ನಾಲಗೆ ಇದ್ದ ರು ಸುಮ್ಮಗೆ 

ಲರಗುವೆ ನಿನಗೆ, ಈಗಲೆ ಹೊರಗೆ 
ಪೋಪೋಪೋಪೋಪೋಪೋಪೊ ಪೋ 


೨೫ 


ಡೊಂಕು ಬಾಲದ ನಾಯಕರು (ಪುರಂದರ ದಾಸರು) 


ಡೊಂಕುಬಾಲದ ನಾಯಕರೆ 
ವೀವೇನೇನೂಟ ಮಾಡಿದಿರಿ? 


ಕಣಕ ಕುಟ್ಟೊ ಅಲ್ಲಿಗೆ ಹೋಗಿ 
ಹಣಿಕಿ ಹಣಿಕಿ ನೋಡುವಿರಿ 
ಕಣಕ ಕುಟ್ಟೊ ಒನೆಕೆಲಿ ಬಡಿದರೆ 
ಕುಂ ಈುಯ್‌ ರಾಗವ ಹಾಡುವಿರಿ. 


ಹುಗ್ಗಿ ಮಾಡೊ ಅಲ್ಲಗೆ ಹೋಗಿ 
ತಗ್ಗಿ ಬಗ್ಗಿ ನೋಡುವಿರಿ 

ಹುಗ್ಗಿ ಮಾಡೊ ಸೌಟಲಿ ಹೊಡದರೆ 
ಕ್ಯಂ ಈುಯ್‌ ರಾಗವ ಹಾಡುವಿರಿ. 


ಹಿರೆ ಬೀದಿಯಲಿ ಓಡುವಿರಿ 

ಕರೆ ಬೂದಿಯಲಿ ಹೂರಳುವಿರಿ 
ಪುರಂದರ ವಿಠಲರಾಯನು ಹೇಳಿದ 
ಪರಿಪರಿ ಆಟದಿ ಚರಿಸುವಿರಿ. 


೨೬ 


ಗುರು (ಕೆ. ನಿ. ಪುಟ್ಟಪ್ಪ) 


ಸಂಪಗೆ ಹೂವನು ಸಂಪಗೆ ಹೂವೆಂ 
ದೇತಕ ಕರೆವರು ಹೇಳಮ್ಮಾ. - 

ಹಿಂದಿನ ಜನರದಕಾ ಹೆಸರಿಟ್ಟರು 
ಸಂಪಗೆ ಎನ್ನು ವೆವದರಿಂದ. 


ಬೇರೆಯ ಹೆಸರುಗಳಾಗಿನ ಜನರಿಗೆ 
ತಿಳಿದಿರಲಿಲ್ಲವೆ ಏನಮ್ಮಾ ? 

ಸಂಪೆಗೆಗಿಂತಲು ತಂಪಿಗೆ ಎಂದರೆ 
ಇಂಪಾಗಿರುವುದು ಕೇಳ್ದರಿಗೆ. 


ಜನೆರೇನಮ್ಮಾ ಹಿಂದಿನದೆಂದರೆ 
ಕಂಗಳ ಮುಚ್ಚಿಯೆ ಪೂಜಿಪರು. 

ನನ್ನೀ ಸಲಹಯೆನಾರೂ ಕೇಳರು 
ತಂಗಿಯು ಒಬ್ಬಳೆ ಒಪ್ಪಿಹಳು. 


ಕಾಳಗೆ ಹೇಳಿದೆ, ಜಟ್ಟುಗೆ ಹೇಳಿದೆ 
ತಿಮ್ಮಗ ದಿನದಿನ ಬೋಧಿಸಿದೆ. 

ಎಲ್ಲಾ ಸಂಪಗೆ, ಸ೦ಪಗೆ ಎಂಬರು 
ತಂಪಿಗೆ ಎನ್ನುವರಾರಿಲ್ಲ! 


ಡಿಪಿ 


ನಾನೂ ತಂಗಿಯು ತಂಪಿಗೆ ಎಂಬೆವೆ 
ನೀನೂ ತಂಪಿಗೆ ಎನ್ನೆಮ್ಮಾ!. 

ಅಗಲಿ! ನಾನೊ ತಂಪಿಗೆ ಎಂಬೆನು 
ನನಗೂ ತಂಗಿಗು ನೀನೆ ಗುರು! 


ಮಾರಾ ಅ ಜಾ ಸ ಜಾ 


ಮಂಗನ ಮದುವೆ (ಜಿ. ಎ೯. ಲಕ್ಷ್ಮಣ ಪೈ] 


ಬಿಸಿಲೂ ಮಳೆಯೂ ಕೂಡಿದುವೆ; 
ಸೆಕೆಯನು, ತಂಪನು ಮಾಡಿದುವು. 
ಕೋತಿಯು ಮಾಡಿತು ತುಂಟತನೆ. 
ಕೋಳಿಯು ಮಾಡಿತು ಮೂರ್ಜತನೆ. 
ಕೋತಿಗು ಕೋಳಿಗು ನೆಂಟತನೆ 
ಮಾಡಲುಬೇಕೆಂಬುವ ಹದನ 
ಮೃಗಗಳು ಬಐಗಗಳು ಚರ್ಚಿಸುತ, 
ಮದುವೆಗೆ ಮಾಡಿದರಣಿ ನೆಗುತ. 


ಮಂಗಗೆ ಪಂಚೆಯನುಡಿಪಿದರು; 
ರಂಗಿನ ಅಂಗಿಯ ಹಾಕಿದರು ; 

4 ಲಾಗಾ ಹಾಕೋ, ಮಂಗಣ್ಣಾ | 
ಥೈ ಥೈ ಕುಣಿಯೋ ತಿಮ್ಮಣ್ಣಾ ಗ 


೨೮ 


ಕೋಳಿಯ ಗಂಡನೆ ಕಪಿಯಣ್ಣಾ, 
ಮದುವಣಿಗನು ನೀ ಹೌದಣ್ಣಾ. 
ಮೃಗವದು ಹಕ್ಕಿಯ ವರಿಸುವುದು 
ನಿನ್ನಿಂ ಮೊದಲಾದುದು ಇಂದು 
ನೀನೇ ದಾರಿಯ ತೋರಿಸಿದೆ. 
ನೀನೆ ಸುಧಾರಕನೆನ್ನಿಸಿದೆ.'' 
ಅಂದು ವಿನೋದದಿ ಆಡಿದರು, 
ಚಂದದ ಪೆದಗಳ ಹಾಡಿದರು. 


ಕೋಳಿಗೆ ಸೀರೆಯನುಡಿಸಿದರು ; 
ಚಿನ್ನ ದೊಡವೆಗಳ ತೊಡಿಸಿದರು ; 
“ ಕೊಕ್‌ ಕೊಕ್‌ ಕೋ ಕೋ ಎಂದೆನ್ನು, 
ಮಂಗನ ರಾಣಿಯು ನೀನಿನ್ನು. 
ಬಗ್ಗಿ ಸುವೇತಕೆ ತಲೆಯನ್ನು? 
ಕೊಂಠಿಸುವೇತಕ ನಡೆಯನ್ನು ? 
ಬಿಡು ಬಿಡು ಲಜ್ಜೆ ಯ, ಹೂ ಮಾಲೆ 
ಕಪಿವರನಿಗೆ ಹಾಕಲೆ ಬಾಲೆ |'' 
ಎನ್ನುತ ಚೇಪೈಯ ಮಾಡಿದರು. 
ಹಿಗ್ಗುತ ನಲಿನಲಿದಾಡಿದರು. 


ಸಂಭ್ರಮದೊಳಗಾಯಿತು ಮದುವೆ 
ಮರ್ಕಟ ಕುಕ್ಕುಟರಾ ಮದುವೆ. 


ಜತ್ತ 


ಹೂದೋಟದೆಲಿ (ಜಿ. ನಾಸುದೇನರಾನ್‌ 
೧ 


ಹಸುರು, ಹಳದಿ, ನೀಲಿ, ಕಂಪು 
ಏನಿದು ಬಣ್ಣಗಳಿಹ ನೋಟ? 

ಸುತ್ತಲು ಎಲ್ಲಿಯು ಹೊಸ ಸವಿಗುಂಪ್ರು!. . 
ಓಹೋ, ತಿಳಿಯಿತು, ಹೂದೋಟ! 


ಎಲ್ಲೆಲ್ಲಿಯು ಸಂಪಿಗೆ, ಸೇವಂತಿಗೆ, 
ಸುಗಂಧೆಮಯವಾಗಿಹ ಜಾಜಿ, 

ಬಿಳಿಮೋಡದವೊಲು ಕಾಣುವ ಮಲ್ಲಿಗೆ 
ಉಳೆಗೆಂಪಿನೆ ಬಣ್ಣದ ರೋಜ, 


ಕುಂಜದ ಸುತ್ತಲು ಬಳ್ಳಿ ಯ ಮಲ್ಲಿಗೆ; 
ಹಸುರೆಲೆ, ಬಿಳಿ ಹೂ ತುಂಬಿಹುವೆ. 

ರಾತ್ರಿಯ ಕರಿಯಾಕಾಶದಿ ತಾರಗೆ 
ಮಿರುಗುವವೊಲು ಮಿರುಮಿರುಗುವೆವೆ. 


ವನದಲಿ ನಾನೊಬ್ಬನೆ ತಿರುಗಾಡುತ 
ಹೂಗಳನಾರಿಸುತಿರೆ ಚೆಂದ! 

ಬಳ್ಳಿಯ ಮನೆಯಲಿ ಕುಳಿತಿರೆ ಹಾಡುತ 
ಅದು ಮ್ಯುಮರೆಸುವ ಆನಂ 


ತಂ 


ಹುಣಮೆ ಹಪಳ (ಶಿನರಾಮ ಕಾರಂತ) 
ಣ ಲು 


ಅಜ್ಜನು ಎರಡು ಹಪ್ಪಳ ಸುಟ್ಟ 
ತಿನ್ನುವುದೊಂದನು ಕಂಡನು ಕಿಟ್ಟ. 
ಕಂಡನು ; ಕಂಡವ ಹಬ್ಬನು ಬಿಟ್ಟ 
ಅಜ್ಜಗೆ ಬಂದಿತು ಸಿಟ್ಟಿನ ಬೆಟ್ಟ. 


ಕದ್ದೂ ತಿಂದಿಹ ಸಿಟ್ಟಿಗೆ ಶಿಟ್ಟ 
" ನೀ ಮುದಿಹದ್ದು' ಅಂದೇಬಿಟ್ಟ 
ಲ 
ಅಜ್ಜ ನು ಅಗಲೆ ಸಿಟ್ಟಿನಿ೦ದ 
ಹಪ್ಪಳ ಲಸೆಯುತೆ "ಹಿಡೀ' ಎಂದ. 


ಕಿಟ್ಟು ಕೃಯಲ ಇತ್ತೂಂದು ಚೆಂಡು 
ಮೇಣದ ಚೆಂಡಲಿ ಹೂಡೆದನು ಗುಂಡು 
ಹಪ್ಪಳ ಗುಂಡು ಒಟ್ಟೊಟ್ಟಾಯಿತು 
ಬೇಗದಿ ಹೋಗಿ ಬಾನಿಗೆ ಅಂಟಿತು. 


ಹಪ್ಪಳ ಅಂಟುತೆ ಚಂದ್ರನು ಆದ 
ಅಜ್ಜಗು ಕಿಟ್ಟುಗು ಸಿಕ್ಕದೆ ಹೋದ 
ಹುಣ್ಣಿಮೆ ಹಪ್ಪಳ ಕಂಡವರೆಲ್ಲ 
ಬಾಯ್ಬಾ ಯ್‌ ಬಿಡುವರು, ಸಿಕ್ಕದಲ್ಲ! 


೩೧ 


ಅಂಚೆಯವನು (ದಿನಕರ ದೇಸಾಯಿ) 


ಓಲೆಯ ಹಂಚಲು ಹೊರಡುವೆ ನಾನು, 

ತೋರಲು ಆಗಸದಲಿ ಬಿಳಿ ಭಾನು; 

ಮನೆಯಲಿ ನೀವು, ಬಿಸಿಲಲಿ ನಾನು! 
ಕಾಗದ ಬಂತು ಕಾಗದವು. 


ಹೆಗಲಲಿ ಹಳೆದಿಯೆ ಹಸುಜೆಯೆ ನೀಡಿ, 

ಕಾಲಲಿ ಚರ್ಮದ ಎಕ್ಸಡ ಜೋಡಿ, 

ತಲೆಯೆಲಿ ಖಾಕಿಯೆ ಪಗಡಿಯ ನೋಡಿ ; 
ಓಲೆಯ ತಂದೆ ಓಲೆಯನು. 


ಒಳೆಗಿ೦ದಲಿ ಜನರೆನ್ನನು ಕಂಡು, 

ಬೇಗನೆ ಹೊರ ಅಂಗಳಕ್ಕುತಂದು, 

" ಶಾಗದವಿದೆಯೇ,' ಎನ್ನುವುದುಂಟು 
ಕಾಗದ ಬಂತು ಕಾಗದವೆ. 


ಸೊಗಸಿನ ಸುದ್ದಿಯ ತರುವೆನು ನಿಮಗೆ, 
ವ್ಯಸನದ ವಾರ್ತೆಯ ಕೊಡುವೆನು ತಮಗೆ ; 
ಎಲ್ಲಾ ಸುದ್ದಿಗಳೂಂದ್ಲೇ ನಮಗೆ ! 

ಓಲೆಯ ತಂದೆ ಓಲೆಯನು. 


ಲ್ಧಿತ 


ಇದು ಧನಹೀನರ, ಇದು ಹಣವಂತರ, 

ಇದು ಗುಣಹೀನರ, ಇದು ಗುಣವಂತರ, 

ಕಂಗದವೆನ್ನುತ ಮಾಡೆನು ಅಂತರ | 
ಕಾಗದ ಬಂತು ಕಾಗದವೆ. 


" ಗಂಡನು ನಾಳೆಗೆ ಬರುವನು? ಎಂದು, 

" ಅಯ್ಯೊ, ಹಂಡತಿ ತೀರಿದಳೆ'೦ದು, 

ಹಿಗ್ಗು ವ ತಗ್ಗು ವ ಮೂಡರಿಗೆಂದು 
ಓಲೆಯೆ ತಂದೆ ಓಲೆಯನು, 


ಓಲೆಯ ಕೊಡುವಧಿಕಾರಿಯು ನಾನು; 

ಆದರು ಅದರಲಿ ಬರೆದುದು ಏನು 

ಖಂಬುದಿನಿಶಿಕೆಜುು ಹಿಡಿ ಸಾರು! 
ಕಾಗದ ಬಂತು ಕಾಗದವು. 


ಚಳಿಯಪ್ಪ ಚಳಿರೊೂ (( ಕಲಾಕುಮಾರ') 
ಚೆಳಿಮಾವ ಬಂದ. -ಪೈರನ್ನಲ್ಲ ತಂದ 
ಒಕ್ಕಲಿಗೆಲ್ಲ ತುಂಬ. ಹೊಟ್ಟೆನೆಲ್ಲ ತುಂಬ್ದ 


ಚಳಿಯೆಪ್ಪ ಚಳಿರೊ! ಚೆಳಿಯಮ್ಮ ಚಳರೊ! 


ತ್ಧಿಷ್ಠಿ 


ಶರಿ ಮರಿ ನಾಯಿ (" ಅಂಬಿಕಾತನಯದತ್ತ) 


ಕರಿ ಮರಿ ನಾಯಿ ಕುಂಯಿಗುಡುತಿತ್ತು 
ಭಟ್ಟರ ಬಾಯಿ ಒಟಗುಡುತಿತ್ತು. 


ಸೆರಭರ ಮಳೆಯು ಸುರಿಯುತಲಿತ್ತು 
ಕಾಲುವೆ ನೀರದು ಹರಿಯುತಲಿತ್ತು. 


ಭೋರನೆ ಗಾಳಿಯು ಬೀಸುತಲಿತ್ತು 
ತಬ್ಬ ಲಿ ಕುನ್ನಿ ಯು ಶಈಸುತಲಿತ್ತು. 


ಬೆಚ್ಚನೆ ಹಯಾ ಹೊಚ್ಚೆಲದೊಳಗೆ 
ನಿಂತರು ಭಟ್ಟರು ಹಣಕುತ ಹೊರಗೆ. 


ಮೆಟ್ಟಲನೇರಲು ಕುನ್ನಿಯು ಅತ್ತ 
ಹವಣಿಸೆ ಬಾಗಿಲು ಮುಚ್ಚಿತು ಇತ್ತ. 


ಭಪ್ಪರೆ ಭಪ್ಪರೆ ಭಲರೆ ! ಭ್ರಟ್ಟರೋ 
ಕಾಯ್ದೆರು ಮನೆಯನು ಎನು ದಿಟ್ಟರೋ ! 


ಕುನ್ನಿಯು ಒಳಗೇ ಬಂದೇನೆಂದಿತು ; 
ಭಟ್ಟರು ಬಂದರೆ ಕೊಂದೇನೆಂದರು. 


೩೪ 


ಗಡಿಯಾರ (ದಿನಕರ ದೇಸಾಯಿ) 


ಗಂಟೆಯ ನೆಂಟನೆ ಓ ಗಡಿಯಾರ! 
ಬೆಳ್ಳಿಯ ಬಣ್ಣದ ಗೋಳಾಕಾರ | 
ವೇಳೆಯೆ ತಿಳಿಯೆಲು ನೀನಾಧಾರ 
ಚಿಕ್‌ ಟಿಕ್‌ ಗೆಳೆಯಾ ಟಕ್‌ ಟಕ್‌ ಟಿಕ್‌. 


ಒ೦ದೇ ಮುಖದಲಿ ದ್ವಾದಶನೇತ್ರ ! 
ಎರಡ ಕೈಗಳು ಎನು ವಿಚಿತ್ರ ! 
ಯಂತ್ರವು ಕಾಣದ ರಕ್ಕಸ ಪುತ್ರ | 
ಟ್ರಿಕ್‌ ಟಿಕ್‌ ಗೆಳೆಯಾ ಟಿಕ್‌ ಟಿಕ್‌ ಟಿಕ್‌. 


ಹಗಲೂ ಇರುಳೂ ಒ೦ದೇ ಬಾಳು 

ನೀ ಯಾವಾಗಲು ದುಡಿಯುವ ಆಳು 

ಶಿವಿಯನು ಹಿಂಡಲು ನಿನಗದು ಕೂಳು 
ಟಿಕ್‌ ಟಿಕ್‌ ಗೆಳೆಯಾ ಟಕ್‌ ಟಿಕ್‌ ಟಿಕ್‌. 


ಟಿಕ್‌ ಟಿಕ್‌ ಎನ್ನುತ ಹೇಳುವೆ ಏನು? 

ನಿನ್ನೆಯ ಮಾತಿನ ಒಳಗುಟ್ಟೇನು? 

ಕಾಲವು ನಿಲ್ಲದು ಎನ್ನುವೆ ನೀನು! 

ಟಿಕ್‌ ಟಿಕ್‌ ಗೆಳೆಯಾ ಟಿಕ್‌ ಟಿಕ್‌ ಟಿಕ್‌. 
೨೫ 


ದುಡಿಯುವುದೊಂದೇ ನಿನ್ನಯ ಧರ್ಮ 
ದುಡಿಸುವುದೊಂದೇ ನಮ್ಮಯ ಕರ್ಮ 
ಇಂತಿರುವೆದು ಕಲಿಯುಗದೀ ಮರ್ಮ 
ಟಿಕ್‌ ಟಿಕ್‌ ಗೆಳೆಯಾ ಟಿಕ್‌ ಟಿಕ್‌ ಟಿಕ್‌, 


ಶಕರ್ಣಾಟಕದೆ ಕಾಳಿಂಗ (ಹಳೆಯ ಹಾಡು) 


ಧರಣಿಮಂಡಲ ಮಧ್ಯದೊಳಗೆ 
ಮೆರೆಯುತಿಹ ಕರ್ಣಾಟ ದೇಶದಿ 
ಇರುವ ಕಾಳಿಂಗನೆಂಬ ಗೊಲ್ಲನೆ 
ಪರಿಯ ನಾನೆಂತು ಪೇಳ್ಬನೆ. 


ಗಿರಿಗಳೆಡೆಯೊಳು ಅಡವಿಮಧ್ಯದಿ 
ತುರುವ ದೊಡ್ಡಿ ಯೆ ಮಾಡಿಕೊಂಡು 
ಇರುವ ಕಾಳಿಂಗನೆಂಬ ಗೊಲ್ಲ ನೆ 
ಪರಿಯ ನಾನೆಂತು ಪೇಳ್ತನು. 


ಗೊಲ್ಲದೊಡ್ಡಿಯೊಳಿರುವ ಪಶುಗಳು 
ಎಲ್ಲ ಬೆಟ್ಟದಮೇಲೆ ಮೇಯುತ 
ಒಳ್ಳೆ ಹುಲ್ಲನು ನೀರ ಕುಡಿಯುತ 
ಅಲ್ಲ ಮೆರೆದುವರಣ್ಯದಿ. 


ವ 


ತಿರುಗಿ ಮಂದೆಗೆ ಬರುತ ಪಶುಗಳು 
ಕರುಗಳನು ನೆನೆನೆನೆದು ಕೂಗುತ 
ಪರಿದು ಲಂಘಿಸಿ ಚಿಮ್ಮಿ ನೆಗೆಯುತ 
ಭರದಿ ಬಂದುವು ದೊಡ್ಡಿ ಗೆ. 


ಉದಯಕಾಲದೊಳೆದ್ದು ಗೊಲ್ಲನು 
ನದಿಯ ಸ್ನಾನವ ಮಾಡಿಕೊಂಡು 
ಮುದದಿ ತಿಲಕವ ಹಣಿಯೊಳಟ್ಟು 
ಚದುರ ತಿಬೆಯೆನು ಹಾಕಿದ. 


ಏಳೆಯ ಮಾವಿನ ಮರದ ಕೆಳಗೆ 
ಕೂಳಲನೂದುತ ಗೊಲ್ಲ ಗೌಡನು 
ಬಳಸಿ ನಿಂದಿಹ ತುರುಗಳನ್ನು 
ಬಳಿಗೆ ಕರೆದನು ಹರುಪದಿ. 


ಗೊಲ್ಲ ಕರೆದ ಧ್ವನಿಯ ಕೇಳಿ 
ಎಲ್ಲ ಪಶುಗಳು ಬಂದು ನಿಂತು 
ಚೆಲ್ಲ ಸೂಸಿ ಹಾಲ ಕರೆಯಲು 
ಅಲ್ಲಿ ತುಂಬಿತು ಬಿಂದಿಗೆ. 


ತ್ನಿಪ 


ಒಗಟು (ಮುಟ್ಟಿ ಮಲೆ ಶಂಕರನಾರಾಯಣರಾವ್‌) 


ಕಾಡಿನ ನಡುವೆ 
ಕಲ್ಲಿನ ನಾಡು; 


ಕಲ್ಪನ ಒಳಗೆ 


ಕೋಟೆಯ ಒಳಗೆ 
ನೀರಿದೆ ನೋಡು 


ಹರಿಯದ ನೀರು 
ನಿರ್ಮಲ ನೀರು 


ಬಲ್ಲೆಯೊ ಪೋರ 
ಈ ಎಳನೀರ. 


ಕಾಷಾಯ ಯಾರ್‌ ಬಸಾಲಾ್ರ್‌ಾಪಾಾಾಸಜ ವರಾ 


ಚೆಳಿಯಪು ಚಳರೊ (" ಕಲಾಕುಮಾರ') 


ಕ್ಳುಯ ಮುಷ್ಟಿಗಟ್ಟಿ ಅಪು ಪುಗ್ಯಯ ಹಾಕಿ 
ಒಲೆಯ ಮುಂದೆ ಕುಂತ್ರೆ _ಮಾಗಿಭಾವ ಒಡ್ತೆ 
ಚಳಿಯಪ್ಪೆ ಚಳರೊ |! ಚಳಯಮ್ಮ ಚಳರೊ! 


ನ್ಲಿಲೆ 


ಮಕ್ಕಳಾಟ (ದೊಡ್ಡೇರಿ ನೆಂಕಟಗಿರಿರಾಯರ ಸಂಗ್ರಹ) 


ಮಕ್ಕಳಲ್ಲಾ ಡಿದವೊ ಮಣಿಯೆಲ್ಲಿ ಚಿಲ್ಲದವೊ 
ಚಿಕ್ಕ ಚಿಕ್ಕೆಲೆಯ ಹುಣಿಸೇಯ__ಮರದದಡಿಗೆ 
ಮಕ್ಕಳಾಡಿದವು ಮಣಿಚೆಂಡ. 


ಹುಡುಗರೆಲ್ಲಾ ಡಿದರೊ ಹೂವಲ್ಲಿ ಚೆಲ್ಲ ದರೊ 
ಚಿಗುರು ಚಿಗುರಲೆಯ ಸಂಪ್ಲೇಯ. ಮರದಡಿಗೆ 
ಹುಡುಗರಾಡಿದರು ಹೂಬೆಂಡ. 


ಬಾಲೆರೆಲ್ಲಾಡಿದರೊ ಕೋಲನೆಲ್ಲಾಡಿದರೊ 
ಹಸುರು ಹಸುರೆಲೆಯ ಮಲ್ಲಿಗೆಯ. ಬಳ್ಳಿ ಬಳ 
ಬಾಲೆರಾಡಿದರು ಹೂಕೋಲ. 


ಚಳಯಪ ಚಳರೂ (" ಕಲಾಕುಮಾರ') 
ಬೆಳಗಿನ ಜಾವ ಎದ್ದು __ಶಂಬಳಿ ರಗ್ಗು ಹೊದ್ದು 


ಮಂತ್ರ ಪೂರ ಹೇಳಿದ್ರೆ. .ಮಾಗಿ ಭಾವ ಒಡ್ಡ 
ಚೆಳಿಯಪ್ಪೆ ಚಳಿರೊ ! ಚಳಿಯಮ್ಮ ಚೆಳಿರೊ! 


ಷ್ಠ 


ದುಂಬಿ (ಸೇಜಾನರ ಸದಾಶಿವರಾನ್‌) 


ದುಂಬಿಯ ಹಪಿಂಡದು ಕಾಣುತಿದೆ 

ಪರಮಾನಂದದಿ ಓಡುತಿದೆ 
ಹಾಡನು ಹಾಡುತ 
ಶಾಂತಿಯ ಬೀರುತ 

ಮಲೆಗಳ ಕಡೆಗೆಯೆ ಓಡುತಿದೆ, 


ಮಳೆ ಚಳಿ ಬಿಸಿಲಿಗೆ ಭಯಪಡದೆ 

ಅರಳಿದ ಹೂಗಳ ಮದು ಬಿಡದೆ 
ಸುಂದರ ಜನಹಲಿ 
ಸುಂದರ ಬನದಲಿ 

ಸತತವೆ ನಲಿವುದು ಎದೆಗೆಡದೆ. 


ಅಂಬರ ಚುಂಬಿಪ ಗಿರಿಗಳಲ 

ಸೊಂಪಿನೆ ವರ ನದಿ ರುರಿಗಳಲಿ 
ಮುದದಲಿ ಹಾರುತ 
ಮಧುವನು ಅರಸುತ 

ಹಾರುತಲಿದೆ ಅತಿ ಲೀಲೆಯೆಲಿ. 


೪೦ 


ಪುಃಹಕಿ (ಜಿ. ವಾಸುದೇವರಾವ್‌) 
ವ ರ್ರ 


ಹೊರಗೆ ಒಣಗಿದೆಲೆಯ ಗೂಡು, 
ಒಳಗೆ ಹುಲ್ಲು ಹಾಸಿಗೆ; 

ಇದೇ ಮಲಗಿಕೂಳುವ ಬೀಡು 
ನೆಮ್ಮ ಪುಟ್ಚಹುಕ್ಕಿಗೆ. 


ಸುತ್ತ ಬೀಸುತಿರುವ ಗಾಳಿ 
ತೂಗಿ ಹಕ್ಕಿ ಗೂಡನು 

ತೊಟ್ಟಿಲಂತೆ ಮಾಡಿ, ಹೇಳಿ 
ನಿದ್ದೆ ಬರುವ ಹಾಡನು, 


ಪುಟ್ಟಹರ್ಕಿ ಕಣ್ಣು ಮುಚ್ಚಿ 
ಮಲಗುವಂತೆ ಗೈವುದು. 

ತಾಯಿಹಕ್ಕಿ ಗರಿಯ ಬಿಚ್ಚಿ 
ಮರಿಯೆ ತಬ್ಬಿ ಕೊಳುವಿದು. 


ಬೆಳಕುಹರಿಯುವಾಗ ಹುಕ್ಕಿ 
ಎದ್ದು ಹಾರಿಪೋಪುದು. 

ಸಂಜೆಯಾಗೆ ತನ್ನೆ ಕೊಕ್ಕಿ 
ನೆಲ್ಲಿ ಕಾಳು ತರುವುದು. 


೪೧ 


ತಾಯಿ ಬರುವಳೇನೊ ಎಂದು 
ಪೆಟ್ಟಹಕ್ಕಿ ಕಾಯ್ದುದು. 

ತಾಯಿಹಕ್ಕೆ ಹಾರಿಬಂದು 
ತಿನೆಲು ಕಾಳನೀವುದು. 


ಹೊರಗೆ ಒಣಗಿದೆಲೆಯೆ ಗೂಡು, 
ಒಳಗೆ ಹುಲ್ಲುಹಾಸಿಗೆ ; 
ಇದೇ ಮಲಗಿಕೊಳುವ ಬೀಡು 
ಮ್ಠ ಪೆಟ್ಟಹಕ್ಕಿಗೆ. 


ಹಾಟು (ದಿನಕರ ದೇಸಾಯಿ) 


ಲಲೆ ಸಾಬೂನೆ, ನೋಡಲು ನೀನೆ, 
ಪರೋಪಕಾರಿ ಜಗದಲಿ ಶಾನೆ! 
ದೇಹದ ಕೊಳೆಯೆನು ತಗೆಯುವೆ ತಾನೆ 
»ರುಬುರು ಬುರುಬುರು ನೊರೆಯಣ್ಣ 
ಹೊರಹಾಕುವೆ ಬಟ್ಟೆಯ ಮಣ್ಣ. 


೪೨ 


ಹೊರಗಿನ ಬಣ್ಣ ಮೆ ಕೆಂಪಾಗಿದ್ದ ಈ 

ಹಳದಿ, ನೀಲಿ, ಎ೦ಥದು ಇದ್ದರು 

ಹೃದಯದ ನೊರೆ ಸತತವೆ ಬಿಳಿ ಶುದ್ಧ ವು! 
ಬುರುಬುರು ಬುರುಬುರು ನೊರೆಯಣ್ಣ 
ಮೈಯಲಿ ಅಡಗಿದೆ ಬಿಳಿ ಬಣ್ಣ | 


ಏನೆಯ್ಯಾ, ನಿನ್ನ ದೇಹದ ಸೊಂಪು! 

ಅಲ್ಲದೆ ಮೈಯಿಂ ಸೂಸುವ ಕಂಪು! 

ಉನ್ನೊಡಲಿಗೆ ನೀ ನೀಡುವ ತಂಪು! 
ಬುರುಬುರು ಬುರುಬುರು ನೊರೆಯಣ್ಣ 
ನಿನ್ನಾಕಾರವೊ ಬಲು ಚೆನ್ನ | 


ಮಕ್ಕಳು ನಿನ್ನೆಯ ನೀರನುಮಾಡಿ, 

ಹುಲ್ಲನೆ ಕಿರುಕೂಳವಿಯಲದ ದೂಡಿ, 

ಊದುತ ಚೆಂಡನು ಮಾಡುವರಾಡಿ | 
ಬುರುಬುರು ಬುರುಬುರು ನೊರೆಯಣ್ಣ 
ಶುಣಿಸುವೆ ಮಕ್ಕಳ ಮನವನ್ನ | 


೪ತ್ನಿ 


ಚಟಾಕಿ (ಎಲ್‌. ಗುಂಡಪ್ಪ) 


ಅಪ್ಪನ ಜೇಬಿನ ದುಡ್ಡುಗಳಲ್ಲ 
ಚಟಪಟಗುಟ್ಟುತ ಸಿಡಿಯುವುವು. 
ಒಪ್ಪದ ನೀತಿಯ ಮಾತುಗಳಲ್ಲ 
ತಟ್ಟನೆ ದಾರಿಯ ಪಿಡಿಯುವುವು. 
ಬಗೆಬಗೆ ಬಣ್ಣದ ಹೂಗಳ ರೂಪದಿ 
ಹಾರುತ ಬುಸುಬುಸುಗುಟ್ಟುವೆವೆ. 
ಉರಿಯೆನು ಸುರಿಸುತ್ತ, ಮೊರೆಯುತ, ತಿರುಗುತೆ, 
ಸರಸರನೆಲ್ಲೆಡೆ ಹರಿಯುವೆವು, 
ಸರುವರ ಕಿವಿಗಳ ಕೊರೆಯುವಿೆವೆ, 
ಮೂಗಿನ ಸೆಲೆಗಳನೊಡೆಯುವೆವೆ; 
ಸಾರವ ತೊರೆಯುತ ಕಡೆಯಲಿ ಕಪ್ಪಗೆ 
ನೆಲದಲಿ ದೊಪ್ಪನೆ ಕಡೆಯುವುವು, 
ಅಜ್ಜ ನ ಮಡಿಯನು ತೊಡೆಯುವುವು, 
ಅಪ್ಪನ ಜಬೇಬುಗಳೊಡೆಯುವುವೆ, 
ಪಿಡಿಯುವುವೆ. 


ಹರಿಯಿತು ಹರ್ಪದ ಹೊನೆಲೀ ದೇಶದಿ 
ಹಬ್ಬ ವೆ ಹತ್ತಿರ ಬರುತಿರಲು, 


೪೪ 


ಹೊರಲಾರದೆ ಸಾಹಸದಿ ಚಟಾಕಿಯೆ 
ಹೊರೆಗಳ ಮೆಲ್ಲನೆ ತರುತಿರಲು, 
ಹಿಡಿವ ಚಟಾಕಿಯ ತರುತಿರಲು. 


ಹುಡುಗರು ನಲಿಯುತ ಕುಣಿಕುಣಿದಾಡುತ 
ಹಿಡಿದು ಚೆಟಾಕಿಯ ಸುಡುತಿಹರು. 
ಪಿಡಿದು ಚೆಚಾಕಿಯು ಮೇಲಕ ಹಾರಲು 
ನಿಲ್ಲದೆ ಚೆಪ್ಪಳೆ ತಟ್ಟುವರು. 
ಸಡಗರಗೊಳ್ಳುತ ದೂರದಿ ನೋಡುತ 
ಲಲನೆಯರೆಲ್ಲರು ನೆಗುತಿಹರು, 
ಸಿಡಿಯೆ ಚಟಾಕಿಯು ನೆಗುತಿಹರು. 
ಮದ್ದಿನ ದೇವಿಯ ಮುದ್ದಿನೆ ಮಕ್ಕಳು 
ಗದ್ದಲಮಾಡುತ ಬರುತಿಹರು. 
ಮುದ್ದಿನ ಮಕ್ಕಳ ನಿದ್ದೆಯನೋಡಿಸಿ 
ನಗಿಸುತ ಕುಣಿಸುತ ಬರುತಿಹರು. 
ಚಿಟಪಟಗುಟ್ಟಿ ಚಟಾಕಿಯು ಮುಂಗಡೆ 
ಠೀವಿಯ ತೋರುತ ಬರುತಿರಲು, 
ಪೆಟ್ಟಿಗೆ ಚಟ್ಟನೆ ಸಿಡಿವ ಪಟಾಫಿನ 
ಬಳೆಗವು ಹಿಂಬಾಲಿಸುತಿರಲ್ಲು, 


೪೫ 


ಅರಳನು ಹುರಿಯುವ ಪರಿಯೆಲಿ ಮೊರೆಯುತ 
ಬಲು ಚಿನುಕುರುಳಿಗಳ್ಳುತರಲು, 

ಸರಸರ ಗರಗರ ಶಬ್ದದಿ ಮೊರೆಯುತ 
ತಿರುಗುವ ಬಾಣಗಳ್ಳೆತರಲು, 

ಬೆಳಕನು ಬೀರಿ ಮತಾಪಿನ ಸಾಲ್ಗಳು 
ಪಂಜನು ಹಿಡಿಯುತ ಬರುತಿರಲು, 

ಹೊಳೆಯುವ ಹೂಗಳ ಮಳೆಯನು ಸುರಿಸುತ 
ಹೂವಿನೆ ಬಾಣಗಳ್ಳೆತರಲು, 
ಒಡೆಯೆ ಚಿಟಾಕಿಯು ಬರುತಿರಲು, 
ಕಡು ಪಿತದಿಂದಲಿ ಬರುತಿರಲು; 

ಹರಿಯಿತು ಹರ್ಪದ ಹೊನಲು ಚಿಟಾತಿಯ 
ಮೊಳಗದು ಹತ್ತಿರ ಬರುತಿರಲು, 
ದೀಪಾವಳಿಯೆದು ಬರುತಿರಲು, 

ಅಪ್ಪನ ಜೇಬಿನ ದುಡ್ಡುಗಳಲ್ಲ 
ಚಟಪಟಗುಟ್ಟುತೆ ನಿಡಿಯುವುವು. 
ಹಾರುತ ಬುಸುಬುಸುಗುಟ್ಟುವಿವೆ. 
ಉರಿಯೆನು ಸುರಿಸುತ ವೊರೆಯಿವೆವೆ. 

ಒಪ್ಪದ ನೀತಿಯ ಮಾತುಗಳೆಲ್ಲ 
ತಟ್ಟನೆ ದಾರಿಯ ಪಿಡಿಯುವೆವು. 


೪೬ 


ನೆಕತ್ರ 


(ಕನ್ನಡ ಎರಡನೆಯ ಬಾಲಬೋಧೆಯಿಂದ) 


ಮಿರುಮಿರುಗುವೆ ಹಾ! 
ಕಿರುತಾರಗೆಯೇ 

ಅರಿಯೆನು ನಾನೆಲೆ ನೀನಾರೋ 
ಧರೆಗಿಳಿಯದೆ ನೀ 

ನಿರುತಿಹಿ ದೂರದಿ 

ನೆರೆ ಹೊಳೆಯುವ ವಜ್ರದ ತೆರದಿ. 


ತೊಳಗುವ ಸೂರ್ಯನು 

ಮುಳುಗಿದ ಕಾಲದಿ 

ಬೆಳಕಲ್ಲ ಲ್ಲಯು ಕಾಣಿಸದು 
ಇಳೆಯೊಳು ಜನರಿಗೆ 

ಬೆಳಕನು ತೋರುತ 

ಸಲೆ ಮಿಣುಕುತ್ತಿರು ರಾತ್ರಿಯೊಳು. 


ಮಾರಿದ ಕತ್ತಲೆ 

ಸೇರಿದ ಸಮಯದಿ 

ದಾರಿಯ ನೆಡೆವವರೀ ಬೆಳಕ 
ಸಾರುತ ನುತಿಪರು 

ತೋರದೆ ನೀನಿರೆ 

ದಾರಿಗರಿಗೆ ದೆಸೆ ಕಾಣುವುದೇ. 


೪೭ 


ಬಿಡುವೆ (ಕನ್ನಡ ಎರಡನೆಯ ಪುಸ್ತಕದಿಂದ) 


ಬಾರೋ ನಾವಾಡುವ ಬಾರೋ 
ಸಾರಿತು ಸುಗ್ಗಿಯ ತಿಂಗಳಿದ್ದೋ 
ಸಾರುವ ನಾವಿಂದಿನ ದಿನದಿ 
ದೂರದ ಬೆಟ್ಟದ ಮೇಗಡೆಗೆ. 


ಭಲರೇ ಬಿಡುವಾಗಿಹುದಿಂದು 
ತೊಳಲುತ ವನದಲಿ ತಪ್ಪಲಲಿ 
ನೆಳಲಲಿ ಬಿಸಿಲಲಿ ನಲಿದಾಡಿ 

ಸುಳಿವೆವು ದೂರದ ಬೆಟ್ಟದಲಿ. 


ಹೂಗಿಡದಲಿ ಹೂವರಳಿಹುದು 
ಆಗಸ ತೂಳೆದಂತೆಸೆದಿಹುದು 
ಶೂಗುವುಿವೆತ್ತಲು ಹಕ್ಕಿಗಳು 
ಸಾಗುವೆವಾ ಜೆಟ್ಟದ ಬಳಿಗೆ. 


ಯಾರೊಬ್ಬ ರು ಹಿಂದುಳಿಯದಿರಿ 
ಸೇರಿಸಿಕೊಳ್ಳಿರಿ ಹಸುಳೆಗಳ 
ಸಾರುವೆವೆಳೆಗಾಳಿಗಳೇಸವ 
'ದು:ಶದ ಬೆಟ್ಟದ ಮೇಗಡೆಗೆ. 


ವೆಸಿ ಪೆಸ್‌ ಮತು ಪಬಿ ಸಿಂಗ್‌ ಹ್‌ಸ್‌. pi ಸೂರು. 


(೬. 


